: ಕರ್ನಾಟಿಕ ವಿಧಾನ ಪರಿಷತ್ತು 
ಮಾನ್ಯ ವಿಧಾನ ಪರಿಷತ್ತು ಸದಸ್ಯರು : ಶ್ರೀ ಬಿ.ಕೆ ಹರಿಪ್ರಸಾದ್‌ 


ಚುಕ್ಕೆ ಗುರುತಿಲ್ಲದ ಪುಶ್ನೆ ಸಂಖ್ಯೆ 751 - 
ಉತ್ತರಿಸಬೇಕಾದದಿನಾಂಕ : 15.12.2020 

ಪ್ರಶ್ನ ST Wr 
ನಂದಿನಿ ಬೂತ್‌ ನಂದಿವಿ ಬೂತ್‌/ಪಾರ್ಲರ್‌: | 


ಪ್ರಾಂಚೈಗಳನ್ನು ಮಂಜೂರು || ವ್ಹಂದಿವಿ ಉತ್ಪನ್ನಗಳನ್ನು ಮಾತ್ರ ಮಾರಾಟ 
ಮಾಲ ಇಳಾವ ಮಾಡುವ ಸ್ಥಳಗಳಿಗೆ ಬೂತ್‌ ಅಥವಾ ಪಾರ್ಲರ್‌ 
ಮಾನದಂಡಗಳೇನು; - ಗಳೆಂದು ಕರೆಯಲಾಗುವುದು. 
2. ಜನಸಂಖ್ಯೆ ಹಾಗೂ ಬೇಡಿಕೆಗೆ ಅನುಗುಣವಾಗಿ 
ಹಾಲನ್ನು ಪೂರೈಸಲು ಕ್ರಮಕ್ಕೆಗೊಳ್ಳಲಾಗುತ್ತಿದೆ. 
3. ಸಳೀಯ ಪ್ರದೇಶದಲ್ಲಿರುವ ನಂದಿನಿ ಹಾಲು 
ಮತ್ತು ಉತ್ಪನ್ನ ಮಾರಾಟ ಮಾಡಲು 
ಆಸಕ್ತರನ್ನು ಗುರುತಿಸಲಾಗುವುದು, ಹಾಗೂ 
ಕೆಲವೊಮ್ಮೆ ನೇರವಾಗಿ ಆಸಕ್ತರು ಅರ್ಜಿಗಳನ್ನು 
ನೀಡಿದಲ್ಲಿ ಪರಿಶೀಲಿಸಿ ' ಅಗತ್ಯ 
ಕುಮವಿಡಲಾಗುತ್ತಿದೆ. "| 
i 4. ಅರ್ಜಿದಾರರ ಮಾರಾಟ ಕೌಶಲ್ಯತೆ, ಸ್ಲಳೀಯ 
ಜನಸಾಮಾನ್ಯರೊಂದಿಗೆ ಒಡನಾಟಿ ಹಾಗೂ 
ಬಂಡವಾಳವನ್ನು ಭರಿಸುವ ಸಾಮರ್ಥ್ಯಕ್ಕೆ 
ಅನುಗುಣವಾಗಿ ನೇಮಕ ಮಾಡಲಾಗುವುದು. 


ನಂದಿನಿ ಪ್ರಾಂ೦ಚೈಸಿ: 


1. ಆಸಕರು ಆಯ್ತಾ ಸ್ಮಳಗಳಲ್ಲಿ ಬಂಡವಾಳ 
ಹೂಡಿ ಇತರೆ ಉತ್ಪನ್ನಗಳೊಂದಿಗೆ ನಂದಿನಿ 
ಉತ್ಪನ್ನಗಳನ್ನು ಮಾರಾಟಿ ಮಾಡುವ 
ಸ್ಥಳಗಳಿಗೆ ಪ್ರಾಂಚ್ಯಸಿ ಎಂದು 
ಕರೆಯಲಾಗುತದೆ. 

2. ಸ್ಥಳೀಯ ಪ್ರದೇಶದಲ್ಲಿರುವ ನಂದಿನಿ ಹಾಲು 
ಮತ್ತು ಉತ್ಪನ್ನ ಮಾರಾಟ ಮಾಡಲು 
ಆಸಕರನ್ನು ಪರಿಗಣಿಸಲಾಗುವುದು. 

3. ಆಸಕ್ತರ ಮಾರಾಟ ಕೌಶಲ್ಯತೆ, ಸ್ಥಳೀಯ 
' ಜನಸಾಮಾನ್ಯರೂಂದಿಗೆ ಒಡನಾಟಿ ಹಾಗೂ 
ಬಂಡವಾಳವನ್ನು ಭರಿಸುವ ಸಾಮರ್ಥ್ಯಕ್ಕೆ 
ಅನುಗುಣವಾಗಿ ನೇಮಕ ಮಾಡಲಾಗುವುದು. 


| ನಂದಿನಿ `'ಬೂತ್‌ಗಳಲ್ಲಿ 'ಟೀ 


ಮತ್ತು ಕಾಫಿಯನ್ನು ಮಾರಾಟ 


ಮಾಡಲು ಅವಕಾಶವಿದೆಯೇ; 


ನಂದಿನಿ" ' `'ಬೂತ್‌ಗಳನ್ನು 


ಹಂಚಿಕೆ ಮಾಡಿಕೊಂಡು ಉಪ 
ಗುತ್ತಿಗೆ ನೀಡುತ್ತಿರುವುದು 
ಸರ್ಕಾರದ ಗಮನಕ್ಕೆ 
ಬಂದಿದೆಯೇ: ಬಂದಿದ್ಮಲ್ಲಿ, 


| ಅಂತವರ ವಿರುದ್ಧ ಕೈಗೊಂಡ 


ಕ್ರಮಗಳೇನು? 


1 ಪ್ರತ್ಯೇಕ (€xಟse}] ನಂದಿನಿ ಬೂತ್‌! 
-ಪಾರ್ಲರ್‌ಗಳಲ್ಲಿ ಯಾವುದೇ ರೀತಿ ಕಾಫಿ 
ಮತ್ತುಟೀ ಮಾರಾಟ ಮಾಡಲು 
ಅವಕಾಶವಿರುವುದಿಲ್ಲ i 

2) ನಂದಿನಿ ಪ್ರಾಂಜೈೆಸಿಗಳಲ್ಲಿ ಕಾಫಿ ಮತ್ತು ಟೀ 

' " ಮಾರಾಟಮಾಡಲು ಅವಕಾಶವಿದೆ. 
ನಂದಿನಿ ಬೂತ್‌ಗಳನ್ನು ಉಪ ಗುತ್ತಿಗೆ ನೀಡಿರುವ 
ಬಗ್ಗೆ ವರದಿಯಾಗಿರುವುದಿಲ್ಲ. 


ಕಡತ ಸಂಖ್ಯೆ: ಸಿಒ 103 ಪಿಎಂಸಿ200 


RI ಖು mL 
(ಎಸ್‌. ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು 


